- ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


wp 


೭22 . § 

: ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 
: 16.07.2019 | 

: ಜಲಸಂಪನ್ಮೂಲ ಸಚಿವರು 


ಕ್ರಸೆರ' ಪ್ರಶ್ನೆಗಳು 


ಉತ್ತರೆಗಳು 


ಬಾಗಲಕೋಟಿ `ಜಿಪ್ನಯ' `'ಜಮವಂಡ, `'ಚಢಗಾವಿ 
ಜಿಲ್ಲೆಯ ಅಥಣಿ, ರಾಯಬಾಗ ಮತ್ತು ಕುಡಚಿ 
ತಾಲ್ಲೂಕುಗಳ ಪ್ರದೇಶದಲ್ಲಿ ಈಗಾಗಲೇ ಹಿಪ್ಪರಗಿ 
ಅಣೆಕಟ್ಟು ಯೋಜನೆ ಅಸಿತ್ತಕ್ಕೆ ಬಂದು ಅಣೆಕಟ್ಟಿನಲ್ಲಿ 
ನೀರು ಸಂಗ್ರಹವಾಗಿದೆಯೇ; (ಮಾಹಿತಿ 
ನೀಡುವುದು;) 


ಹೌದು. ಬ್ಯಾರೇಜಿನಲ್ಲಿ ನೀರನ್ನು ಸಂಗ್ರಹಿಸಲಾಗುತ್ತಿದೆ. 


ಆ) 1 ಹಿಪ್ಪರಗಿ" ಅಣೆಕಟ್ಟು ಯೋಜನೆಗೆ ಭಾಸ್ಥಾಧೇಷ 
ಪಡಿಸಿಕೊಂಡ . ಜಮೀನಿಗೆ ಎಷ್ಟು ಭೂ ಪರಿಹಾರ 


ನೀಡಲಾಗಿದೆ (ಸಂಪೂರ್ಣ ಮಾಹಿತಿ ನೀಡುವುದು) 


ನಷ್ಟ ಜರಾಕಯದ್‌ ಗಕಷ್ಠ ಮ್ರ ಮ್‌] 
ಅಡಿಯಲ್ಲಿ ಮುಳುಗಡೆಯಾದ ' ಜಮೀನು ಒಟ್ಟು ಕ್ಷೇತ್ರ 5483 
ಎ. 03 ಗುಂ. ಇದ್ದು, ಇದರಲ್ಲಿ 5450 ಎ. 36. ಗುಂ. 'ಕ್ನೇತಕ್ಕೆ 
ಅವಾರ್ಡ ಆಗಿದ್ದು, ಇಲ್ಲಿಯವರೆಗೆ ರೂ.71.84 ಕೋಟಿಗಳ 
ಪರಿಹಾರವನ್ನು ನೀಡಲಾಗಿರುತ್ತದೆ. 


ಹಿಪ್ಪರಗಿ "ಅಣೆಕಟ್ಟೆಯಲ್ಲಿ "ಕೌಖರಣೆಯಾಗಿರುವ 
ನೀರಿನ ಸುತ್ತ (ಪೆರಿಪೇರಿಯಲ್‌) ಅಣೆಕಟ್ಟಿನ ನೀರಿನ 
ತುದಿಯಿಂದ ಖಾಸಗಿ ಜಮೀನುಗಳ ಪರಿಸ್ಥಿತಿ ಅಲ್ಲಿನ 
ರೈತನ ಸಾಗುವಳಿ ಅಥವಾ ವ್ಯವಸಾಯದ ಸಮಗ್ರ 
ವಸ್ತುಸ್ಥಿತಿಯ ಬಗ್ಗೆ ಮಾಹಿತಿ ನೀಡುವುದು; 


ಇ) 


ಹಪ್ಪರಗ `ವ್ಯಾಕಾಜನ ಗರಿಷ್ಠ `ಮಜ್ಜವಾಡ 9437 ಮೇ 
ವರೆಗೆ" 2004 ರಿಂದ ನೀರನ್ನು ಸಂಗ್ರಹಿಸಲಾಗುತ್ತಿದೆ. ಸದರಿ 
ಮಟ್ಟದ ಅಡಿಯಲ್ಲಿ" ಬರುವ ಜಮೀನನ್ನು ಮುಳುಗಡೆಗಾಗಿ 
ಭೂಸ್ಥಾಧೀನ ಪಡಿಸಿಕೊಳ್ಳಲಾಗಿರುತ್ತದೆ. 52487 ಮೀ. 
ಮಟ್ಟದ ಮೇಲಿನ ಜಮೀನುಗಳು ಫಲವತ್ತತೆಯಿಂದ ಕೂಡಿದ್ದು, 
ಸದರಿ ಜಮೀನುಗಳನ್ನು ರೈತರು ಜಲಾಶಯದ ನೀರನ್ನು ಎತ್ತಿ 
ಖಾಸಗಿಯಾಗಿ ನೀರಾವರಿಗೆ ಒಳಪಡಿಸಿಕೊಂಡಿರುತ್ತಾರೆ. 


ಈ) ಸಷ್ಪರಗ ನನ್‌ವ್ಛನ ಪನಪಾರಹರ್‌ ಸಧಾ 
ಸ್ವಾಧೀನಕ್ಕೆ ಒಳಪಟ್ಟ ಮತ್ತು ಒಳಪಡದೆ "ಇರುವ 
.| ಜಮೀನಿನ ಸ್ಥಿತಿಗತಿಗಳ" ' ಬಗ್ಗೆ ಮಾಹಿತಿ 


| ನೀಡುವುದು? 


`ಸಂಪೂರ್ಣವಾಗಿ 


ಹಿಪುರಗಿ ಬ್ಯಾರೇಜಿನ ಹಿನ್ನೀರಿಗಾಗಿ ಗರಿಷ್ಟಮಟ್ಟ 52487 
ಮೀಟರ್‌ವರೆಗಿನ ಮುಳುಗಡೆ ಜಮೀನನ್ನು 
ಸ್ಪಾಧೀನಪಡಿಸಿಕೊಳ್ಳಲಾಗಿದ್ದು, ಈ ಜಮೀನುಗಳು 
ನೀರಿನಿಂದ ಆವೃತ್ತವಾಗುತ್ತಿದೆ. 
ಭೂಸ್ಥಾಧೀನಕ್ಕೆ ಒಳಪಡದ ಅಂದರೆ ಗರಿಷ್ಠ ಮಟ್ಟದ 
ಮೇಲ್ಲಾಗದ ಜಮೀನುಗಳು ಖಾಸಗಿಯಾಗಿ ನೀರಾವರಿಗೆ 

ಫಪಟ್ಟಿರುತ್ತದೆ (ಜಲಾಶಯದ ಹಿನ್ನೀರಿನಿಂದ) 
ಮೇಲ್ಸಾಗದಲ್ಲಿನ ಕೆಲವು ' ಗ್ಲಾಮಗಳಡಿ ಬರುವ ಜಮೀನುಗಳ 
ಪೈಕಿ ಹೆಚ್ಚಿನ ನೀರಿನ ಬಳಕೆಯಿಂದ. ಅಲ್ಲಲ್ಲಿ ಜಮೀನುಗಳಲ್ಲಿ 
ಸವಳು-ಜವಳು ಉಂಟಾಗುತ್ತಿದ್ದು ಈ ಕುರಿತು ನಿಗಮದಿಂದ 
ಸವಳು ಜವಳು ಜಮೀನು ಸುಧಾರಣೆ ಕಾಮಗಾರಿಗಳನ್ನು 
ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈ ಸಂಬಂಧ, ನಂದೇಶ್ವರ ಗ್ರಾಮದಲ್ಲಿ 
354.10 ' ಹೆಕ್ಟೇರ ಜಮೀನಿನ ಸವಳು ಜವಳು ನಿವಾರಣೆ 
ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತಿದೆ. 


ಸಂಖ್ಯ: ಜಸ೦ಇ 04 ಡಬ್ಬ್ಯೂಎಲ್‌ಎ 2019 


ಡಕ! ಶಿವಘಳುಮಾರ್‌) 
ಜಲಸಂಪನ್ಮೂಲ ಇಲಾಖೆ 


